ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸುವ ಸಚಿವರು 


ಶ್ರೀ ಕೆ. ಪ್ರಶಾಪಚಂದ್ರ ಶೆಟ್ಟಿ 
778 


ಮಾನ್ಯ ಕೃಷಿ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 17-12-2018 
ವಷಯ ಉತ್ತರ 
ರಾಜ್ಯದಲ್ಲಿರುವ ಕೃಷಿ 1'ರಾಜ್ಯದಲ್ಲಿ ಒಟ್ಟು 4 ಕೃಷಿ ವಿಶ್ವವಿದ್ಯಾ ಲಯಗಳಿದ್ದು, ವಿವರಗಳು ಈ 
ವಿಶ್ವವಿದ್ಯಾನಿಲಯಗಳು ಕೆಳಕಂಡಂತಿವೆ:- 
ಯಾವುವು; ಈ |1) ಕೃಷಿ ವಿಶ್ವವಿದ್ಯಾಲಯ, ಬೆಂಗಳೂರು 
ವಿಶ್ವವಿದ್ಯಾನಿಲಯಗಳ ವ್ಯಾಪಿಗೆ 2) ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ 
ಬರುವಂತಹ ತಾಲ್ಲೂಕುಗಳು | 3) ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ, ರಾಯಚೂರು 


ಯಾವುವು: ಆ ತಾಲ್ಲೂಕುಗಳಲ್ಲಿ 


ಬೆಳೆಯುವ ಪ್ರಧಾನ ಬೆಳೆ 
ಯಾವುದು ಮತ್ತು ಅವುಗಳನ್ನು 
ಅಭಿವೃದ್ಧಿಪಡಿಸಲು ಕೃಷಿ 
ವಿಶ್ವವಿದ್ಯಾನಿಲಯಗಳು 
ತೆಗೆದುಕೊಂಡ ಕ್ರಮಗಳು 
ಯಾವುವು: 


4) ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, 
ಶಿವಮೊಗ್ಗ. 


ಈ ಕೃಷಿ ವಿಶ್ವವಿದ್ಯಾನಿಲಯಗಳ ವ್ಯಾಪಿಗೆ ಬರುವಂತಹ 
ತಾಲ್ಲೂಕುಗಳ ವಿವರಗಳು ಹಾಗೂ ತಾಲ್ಲೂಕಿನಲ್ಲಿ ಬೆಳೆಯುವ 
ಪ್ರಧಾನ ಬೆಳೆಗಳ ವಿವರಗಳನ್ನು ಅನುಬಂಧ-1ರಲ್ಲಿ ನೀಡಲಾಗಿದೆ. 


ಖಾಸಗಿ `ಕೃಷಿ ಕಾಲೇಜುಗಳು 
ಪ್ರಾರಂಭವಾಗಿದೆಯೇ: ಆಗಿದ್ದಲ್ಲಿ 
ಆ ಕಾಲೇಜುಗಳಿಗೆ ಸರ್ಕಾರಿ 
ಅನುದಾನ ನೀಡಲಾಗುತ್ತಿದೆಯೇ: 


ನೀಡಿದ್ದಲ್ಲಿ. ಕಾಲೇಜುವಾರು | 
ವಿವರ ನೀಡುವುದು 

ರಾಜ್ಯದ ಕೃಷಿ ರಾಜ್ಯದ 04 ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲ ಹಾಗೂ ಅವುಗಳ 
ವಿಶ್ವವಿದ್ಯಾನಿಲಯಗಳಲ್ಲಿ/ ಅಧೀನದಲ್ಲಿರುವ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ 
ಕಾಲೇಜುಗಳಲ್ಲಿ ವ್ಯಾಸಂಗ ವಿದ್ಯಾರ್ಥಿಗಳ ವಿವರಗಳನ್ನು ಅನುಬಂಧ-2ರಲ್ಲಿ ನೀಡಲಾಗಿದೆ. 
ಮಾಡುತ್ತಿರುವ ವಿದ್ಯಾರ್ಥಿಗಳ 

ಸಂಖ್ಯೆ ಎಷ್ಟು? (ಕಳೆದ 3 

ವರ್ಷಗಳಿಂದ ವರ್ಷವಾರು 

ಮಾಹಿತಿ ನೀಡುವುದು) 

8ರ ಕೃವಜಿ 203 


(ಎನ್‌.ಹೆಚ್‌. ಶಿವಶಂಕರ ರೆಡ್ಡಿ) 
ಕೃಷಿ ಸಚಿವರು 


ಅನುಬಂಧ-1 


ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು- ಇದರ ವ್ಯಾಪ್ತಿಯಲ್ಲಿ 53 ತಾಲ್ಲೂಕುಗಳನ್ನೊಳಗೊಂಡ 10 ಜಿಲ್ಲೆಗಳು ಇದ್ದು, 


ಅವುಗಳಲ್ಲಿ ಬೆಳೆಯುವ 


ಪ್ರಧಾನ ಬೆಳೆ ಮತ್ತು ಅವುಗಳನ್ನು ಅಬಿವೃದ್ಧಿಪಡಿಸಲು ಕೈಗೊಂಡ ಕ್ರಮಗಳು ಈ 


ಕೆಳಕಂಡಂತಿರುತ್ತವೆ. 
ಕಸಂ ಜಿಲ್ಲೆಗಳಿ ತಾಲ್ಲೂಕುಗಳು ಪಧಾನ ಬೆಳೆಗಳ 
1 ನರಗಳಾರು ಪರಗಳೂರ ತ್ತರ. ರಾಗು ಮುಂಗಾರು ನಾನ ಮಾಸ್‌ 


ಬೆಂಗಳೂರು (ದಕ್ಷಿಣ), ಆನೇಕಲ್‌ 


- 


ಜೋಳ, ಹುರುಳಿ, ಅಲಸಂದೆ, ಅವರೆ, 
ಮತ್ತು ತೃಣಧಾನ್ಯಗಳು 


ಗುಡಿಬಂಡೆ, ಗೌರಿಬಿದನೂರು, ಬಾಗೇಪಲ್ಲಿ 


2, | ಚಿಂಗಳೊರು ದೇವನಹ್ಕ್ಥ್‌ ದೊಡ್ಡಬಳ್ಳಾಪುರ, ನೆಲಮಂಗಲ. ರಾಗಿ, ಮುಸುಕಿನ ಜೋಳ, ತೊಗರಿ, 
| (ಗ್ರಾಮೀಣ) ಹೊಸಕೋಟೆ ಅವರೆ, ಹುರುಳಿ, ಅಲಸಂದೆ, ದ್ರಾಕ್ಷಿ 
[ನತು ತೃಣಧಾನ್ಯಗಳು 
3 ಪಕಾರ ಮಧಗರ. ಪಾವಗಡ, ಸರಾ. ಗುಪ್ಪಿ ತ್ರ ರಾಗ್‌ ಮಸ ಹಾ 
ಕೊರಟಗೆರೆ, ತಿಪಟೂರು, ತುಮಕೂರು, ನೆಲಗಡಲೆ, ಹರಳು, ಸೂರ್ಯಕಾಂತಿ, 
| ಚಿಕ್ಕನಾಯಕನಹಳ್ಳಿ ಕುಣಿಗಲ್‌ ತೆಂಗು, ಹಿಪ್ಪುನೇರಳೆ ತೃಣಧಾನ್ಯಗಳು. 
"4. | ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ: 'ಶಿಡ್ಗಘ್ರ,. ಚಿಂತಾಮಣಿ. ರಾಗಿ, ಮುಸು8ನ್‌ ಜೋಳ, ಅವರೆ, 


ತೊಗರಿ, ಅಲಸಂದೆ, ಸೂರ್ಯಕಾಂತಿ 
ಹಿಪ್ಪುನೇರಳೆ, ಕೋಸು. ಟೊಮ್ಯಾಟೋ 
ಬದನೆ, ಮೆಣಸಿನಕಾಯಿ ಮತ್ತು 
ತೈಣಧಾನ್ಯಗಳು 


ವ್‌ 


ಸೋಲಾರ, ಮಾಲೂರು, ಬಂಗಾರಪೇಟೆ, 
ಶ್ರೀನಿವಾಸಪುರ, ಮುಳಬಾಗಿಲು 


ರಾಗಿ, ಅವರೆ, ತೊಗರೆ, ಅಲಸಂದೆ, 
ಹಿಪ್ಪುನೇರಳೆ, ಮಾವು, ಕೋಸು, 
ಟೊಮ್ಯಾಟೋ ಬದನೆ ಮತ್ತು 
ಮೆಣಸಿನಕಾಯಿ 


ಬಚೇಲೂರು, ಅರಕಲಗೂಡು, 
ಹೊಳೆನರಸೀಪುರ, ಹಾಸನ 


ಕಾಸಗಲ Tಮನಗರ ಪಾಡ, ಸನ್‌ಪರ, ರಾಗ ವಕ ತಗರ, ಎಸಂಡ; 
ಚನ್ನಪಟ್ಟಣ ಹಿಪ್ಪುನೇರಳೆ ಮತ್ತು ಮಾವು 

7, ಮೈಸೂರು ಮೈಸೂರು, ಕೃಷ್ಣರಾಜನಗರ, ನರರ. 7ಭತ್ತ ರಾಗಿ, ಕಬ್ಬು ಅಲಸಂದೆ, ತೊಗರಿ 

| ನಂಜನಗೂಡು ಮತ್ತು ಎಳ್ಳು 

8. [ಮಂಡ್ಯ ಮಂಡ್ಯ ಮದ್ದೂರು, ಮಳವ್ಯ್‌. ಭತ್ತ ರಾಗ ಕಬ್ಬು ಮತ್ತು 
ಶ್ರೀರಂಗಪಟ್ಟಣ, ಪಾಂಡವಪುರ, ಕೆ.ಆರ್‌. ಮುಸುಕ್ತಿನಜೋಳ 
ಪೇಟೆ, ನಾಗಮಂಗಲ 

9. ಚಾಮರಾಜನಗರ ಹಾವಾರಾವನಗರ. ಯಳಂದೂರು, ಭತ್ತ. ರಾಗಿ, ಕಬ್ಬು. ಹತ್ತಿಸೂರ್ಯಕಾಂತಿ, 
ಗುಂಡ್ಲುಪೇಟೆ, ಕೊಳ್ಳೆಗಾಲ ಹುರುಳಿ, ಉದ್ದು ಮತ್ತು ಜೋಳ 

10, | ಹಾಸನ [ತಕಕ ಚೆನ್ನರಾಯಪಟ್ಟಣ, ಆಲೂರು, 1 


ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು ವ್ಯಾಪ್ತಿಗೆ ಬರುವ 1 ಕೃಷಿ ಸಂಶೋಧನಾ ಕೇಂದ್ರಗಳ ಮೂಲಕ ಪ್ರಧಾನ 
ತೊಗರಿ, ಮೆಕ್ಕೆಜೋಳ, 
ಅಭಿವೃದ್ಧಿಪಡಿಸುತ್ತಿದ್ದು ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ವಿಸ್ತರಣಾ 'ಘಟಕಗಳ ಮೂಲಕ ವಿಸ್ತರಣಾ 


ಬೆಳೆಗಳಾದ ಭತ್ತ, ರಾಗಿ, ಅಲಸಂದೆ ಸೂರ್ಯಕಾಂತಿ ಮತ್ತು ಹರಳು ಬೆಳೆಗಳನ್ನು 
ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಸ್ಥಳ ನಿರ್ದಿಷ್ಟ ಸಮಸ್ಯೆಗಳನ್ನು ಗುರುತಿಸಿ ಸೂಕ್ತ ತಂತ್ರಜ್ಞಾನಗಳನ್ನು 


ಅಭಿವೃದ್ಧಿಪಡಿಸಿ ಕೃಷಿ ಸಮಸ್ಥೆಗಳಿಗೆ ಪರಿಹಾರ ಕೆಂಡು ಕೊಳ್ಳಲಾಗುತ್ತದೆ. 


ಕ್ಯ 


ಷಿ ವಿಶ್ವವಿದ್ಯಾಲಯ, ಧಾರವಾಡ 


ವಿಶ್ವವಿದ್ಯಾಲಯದ ವ್ಯಾಪಿಗೆ ಬರುವ ತಾಲೂಕುಗಳು 


~ 


IE 


ನವಲಗುಂದ, 
(1) 


ಜಿಲ್ಲೆಗಳು ತಾಲ್ಲೂಕುಗಳು ತಾಲ್ಲೂಕುಗಳಲ್ಲಿಯ ಪ್ರಮುಖ ಬೆಳೆಗಳು 
ಫಗಾನ 3: 
ಸವದತ್ತಿ; ಸೋಯಾಅವರೆ, ಹೆಸರು, ಸಜ್ಜೆ. ಶೇಂಗಾ, ಜೋಳ, 
ಕಡಲೆ, ಗೋಧಿ, ಕುಸುಬೆ, 
ಗೋಕಾಕ, ರಾಯಭಾಗ: ಹೆಸರು, ಸೋಯಾಅವರೆ, ಸಚ್ಜೆ, ಈರುಳ್ಳಿ, 
ಬೆಳಗಾವಿ (5) ರಾಯಬಾಗ, ಶೇಂಗಾ, ಜೋಳ, ಕಡಲೆ, ಗೋಧಿ, ಕುಸುಬೆ, 
ಸವದತ್ತಿ, ಅಥಣಿ, | ಅಥಣಿ: ಹೆಸರು, ಶೇಂಗಾ, ಸಜ್ಜೆ, ಈರುಳ್ಳಿ ಜೋಳ, ಕಡಲೆ, 
ರಾಮದುರ್ಗಾ, | ಗೋಧಿ, ಕುಸುಬೆ, ಮೆಕ್ಕೆಜೋಳ, ಕಬ್ಬು 
ಗೋಕಾಕ: ಮೆಕ್ಕೆಜೋಳ, ಗೋಧಿ, ಕಡಲೆ, ಸೋಯಾಅವರೆ 
ರಾಮದುರ್ಗಾ: ಹೆಸರು. ಸಜ್ಜೆ ಈರುಳ್ಳಿ, ಜೋಳ, ಕಡಲೆ, 
ಗೋಧಿ, ಕುಸುಬೆ, ಮೆಕ್ಕೆಜೋಳ, ಹತ್ತಿ, ಮೆಣಸಿನಕಾಯಿ 
ಬಾಗಲಕೋಟಿ ಸಜ್ಜಿ ತೊಗರಿಚೆಳೆ "ತೇರಾ "ಜೋಳ, 
ಮೆಣಸಿನಕಾಯಿ, ಈರುಳ್ಳಿ, ಸೂರ್ಯಕಾಂತಿ, ಕುಸುಬೆ, ಕಡಲೆ, 
ಕಬ್ಬು, ಸೋಯಾಅವರೆ," ಮೆಕ್ಕೆಜೋಳ, ಗೋಧಿ. 
ಬಾದಾಮಿ: ಶೇಂಗಾ, ತೊಗರಿಬೆಳೆ, ಜೋಳ, ವೈಣಸಿನಕಾಯಿ, 
ಬಾದಾಮಿ, ಈರುಳ್ಳ, ಸೂರ್ಯಕಾಂತಿ. ಕಡಲೆ 
ಬಾಗಲಕೋಟೆ, | ಬೀಳಗಿ: ಸೂರ್ಯಕಾಂತಿ, ಮೆಕ್ಕೆಜೋಳ, ಹೆಸರು, ಕಡಲೆ, 
ಬಾಗಲಕೋಟೆ ಬೀಳಗಿ, ಕುಸುಬೆ, ಜೋಳ 
(6) ಹುನಗುಂದ, ಹುನಗುಂದ: ಸಜ್ಜೆ, ತೊಗರಿಚೆಳೆ, ಶೇಂಗಾ, ಜೋಳ, 
ಜಮಖಂಡಿ, ಸೂರ್ಯಕಾಂತಿ, ಕುಸುಬೆ, ಕಡಲೆ, ಹೆಸರು 
ಮುಧೋಳ, ಜಮಖಂಡಿ: ಕಬ್ಬು, ಮೆಕ್ಕೆಜೋಳ,  ಗೋದಿ,. ಹೆಸರು, 


ಸೂರ್ಯಕಾಂತಿ, ಜೋಳ, ಕುಸುಬೆ, ಸೋಯಾಅವರೆ 
ಮುಧೋಳ: ಕಬ್ಬು, ಮೆಕ್ಕೆಜೋಳ, ಗೋದಿ, ಕುಸುಬೆ, ಕಡಲೆ, 
ಶೇಂಗಾ 


ಡರ ಪದ ನನನ್‌ ನಾಡ 


a 
; ಮುಂಗಾರು `ಮಳೆಯಾಶ್ರಿತಸಜ್ಜಿ`ತಾಂಗಾ, ತೊಗರಿ, 
ಹೆಸರು, ಹುರಳಿ, ಹತ್ತಿ ; ಈರುಳ್ಳಿ, ಮೆಣಸಿನಕಾಯಿ, 

ಹಿಂಗಾರಿ - ಮಳೆಯಾಶ್ರಿತ: ಜೋಳ, ಗೋದಿ, ಕಡಲೆ, ಕುಸುಬೆ, 
ಅಗಸಿ, 


ರೋಣ 
: ಜೇಸಿಗೆ ನೀರಾವರಿ: ಸೂರ್ಯಕಾಂತಿ, ಗೋವಿನಜೋಳ, ಶೇಂಗಾ 
ಗದಗ ಛು) | ನರುಂದ ಇದಗ | ಮಲ್ಲಯಾತ್ರಿತ : ಸಜ್ಜೆ ತೊಗರಿ. ಹೆಸರು, ಹುರಳಿ, ಹತ್ತಿ, 
, ’ ಈರುಳ್ಳಿ, ಮೆಣಸಿನಕಾಯಿ, ಶೇಂಗಾ, ಕುಸುಬೆ, ಜೋಳ, ಕಡಲೆ, 
ಗೋದಿ 
ನೀರಾವರಿ: ಮೆಣಸಿನಕಾಯಿ, ಈರುಳ್ಳಿ, ಹೆಸರು, ಶೇಂಗಾ, 
ಸೂರ್ಯಕಾಂತಿ ಸ್‌ 
ಇಂಡ ಕಬ್ಬು ತಾಗ. ಹತ್ತ `ಸೋಯಾಂವರ `ಮಕ್ಕಜೋಳ, 
ಬಾಗೇವಾಡಿ. bk ೪, ಕಡಲೆ, ಗೋದಿ | 
€ಬಿಹಾಳ: ೪, 5 N 
ವಿಜಯಪೂರ | ವಿಜಯಪೂರು, | 2 ದಗ: ಕಬ್ಬು, ಗೋದಿ, ಜೋಳ, ಹತ್ತಿ, ಕಡಲೆ, ಹೆಸರು 
ಮ ವಿಜಯಪೂರ: ಹೆಸರು, ಗೋದಿ, ಜೋಳ, ಹತ್ತಿ ತೊಗರಿ, 
” | ಸೂರ್ಯಕಾಂತಿ 


ಬಾಗೇವಾಡಿ: ಹೆಸರು,. ಗೋದಿ, ಜೋಳ, ಹತ್ತಿ ತೊಗರಿ, 


ಈ ವಲಯದ ಜಿಲ್ಲೆಗಳು ತಾಲ್ಲೂಕುಗಳು ತಾಲ್ಲೂಕುಗಳಲ್ಲಿಯ ಪ್ರಮುಖ ಬೆಳೆಗಳು 
©. 
ಹೆಸರು 
wR ಸೊರ್ಯಿಕಾಂತಿ 
ಹಾವೇರಿ, ಶಿಗ್ಗಾವಿ, ಕವೇರಿ ತಿಗ್ಗಾವ, ಬ್ಯಾಡಗಿ, ರಾಣೆಚೆನ್ನೂರ,`ಹೆಕೇಕಿರೂರು`ಮತ್ತು 
ಸವಣೂರ. ಸವಣೂರ: 
ಹಾವೇರಿ (6) ಭಾಡಗಿ. ಶೇಂಗಾ, ಮೆಣಸಿನಕಾಯಿ, ಬಿಡಿ-ಹತ್ತಿ, ಗೋವಿನಜೋಳ, 
’ ಹಿರೇಕೆರೂರ, ಮೇವಿನ ಅಲಸಂದಿ, ಜೋಳ, ತೊಗರಿ, ಈರುಳ್ಳಿ, ಬೆಳ್ಳೊಳ್ಳಿ, 
RUS ಹೆಸರು, ಭತ್ತ, ಕುದುಕೆಮೆಂತೆ, ಸೋಯಾ ಅವರೆ, ಗೋದಿ, 
[3 ಕಡಲೆ, ಕುಸುಬೆ, ಉರ್ದು 
ಚಿಳಗಾನಿ7"ಭತ್ತ ಕಬ್ಬು. ಮೆಕ್ಕೆಜೋಳ, ಸೋಯಾ ಅವರೆ, 
ಜೋಳ, ಕಡಲೆ 
8 ಮತ್ತು \ ಹುಕ್ಕೇರಿ, ಚಿಕ್ಕೋಡಿ, a ಹೆಸರು, ಸಜ್ಜ ಸೋಯಾ ಅವರೆ, ಜೋಳ, ಗೋದಿ, 
2. ಉತರ | ಬೆಳವ) “ಬೈಲತಿಗಳು ಹುಕ್ಳೀರಿ; ತಂಬಾಕು, ಮೆಣಸಿನಕಾಯಿ, ಸೋಯಾ ಅವರೆ, 
ಪರಿವರ್ತನ ಬೆಳಗಾವಿ, ಈ 
ವಲಯ ಜೋಳ, ಕಡಲೆ 
ಬೈಲಹೊಂಗಲ: ಕಡಲೆ, ಸೋಯಾ ಅವರೆ, ತೊಗರಿ, ಹೆಸರು, 
ಶೇಂಗಾ, ಮೆಣಸಿನಕಾಯಿ, ಹುರಳಿ, ಹೆಸರು. 
ಧಾರವಾಡ ಗೋವಿನಜೋಳ ಕಡಲೆ ಸೋಯಾ ಅವರೆ, 
ಹುಬಳ್ಳಿ ತೊಗರಿ, ಹೆಸರು, ಬಿಟಿ-ಹತ್ತಿ, ಶೇಂಗಾ, ಮೆಣಸಿನಕಾಯಿ, 
ಧಾರವಾಡ ಬಳ pr) 
8) ಧಾರವಾಡ, ಹುರಳಿ, ತೃಣ ಧಾನ್ಯಗಳು, ಹುಬ್ಬಳ್ಳಿ : ಗೋದಿ, ಮೇಣಸಿನಕಾಯಿ, 
ಕುಂದಗೋಳ, ಕಡಲೆ, ಹೆಸರು, ಕುಸುಬೆ, ಜೋಳ, ಕುಂದಗೋಳ : ಗೋವಿನ 
ಜೋಳ, ಕಡಲೆ, ಹೆಸರು, ಕುಸುಬೆ, ಜೋಳ, ಮೆಣಸಿನಕಾಯಿ. 
್ಥ ನಂಗಾ, ತೊಗರಿ, ಹೆಸರು, ಹುರುಳಿ ಹತ್ತಿ `&ರುಳ್ಳಿ, 
[ks () ಸಿರಾಟ್ಟಿ ಗ ಜೋಳೆ, ಗೋದಿ, ಕಡಲೆ, ಕುಸುಬೆ 
ಸರ್ಸಿ, ಸಿದ್ಧಾಪುರ.'3ರಸಿ, ಸಿದ್ಧಾಪೊರೆ, `ಹೌಯಾಳಿ, ಮುಂಡಗೋಡ ಮತ್ತು 
ಉತ್ತರ ಕನ್ನಡ | ಯಲ್ಲಾಪುರ, | ಯಲ್ಲಾಪೂರ: 
(6) ಸುಪಾ, ಹಳಿಯಾಳ, | ಭತ್ತ, ಶೇಂಗಾ, ಗೋವಿನಜೋಳ, ಹತ್ತಿ, ದ್ವಿದಳ ಧಾನ್ಯಗಳು 
9 ಮತ್ತು ಮುಂಡಗೋಡ 
3 ಗುಡ್ಡಗಾಡು [ಚೆಳಗಾನ' 0) ಾಾ ಖಾನಾಪೊರ:`ಭೆತ್ತ ಕಬ್ಬು 
ವಲಯ ಧಾಕವಾಡ ಸಂಘಗ ಕತೆ ಮೋನ, ಸೋಯಾತವರ ಪ್ರಾ ಪರಾ, ಕಪ್‌ರು. 
a) ಅವರೆ, ಕಡಲೆ, ಒಟಾಣಿ 
ಭತ್ತ, ಕುಡುರಮಂತೆ, ಹೈಬ್ರೀಡ್‌ `ಪತ್ತಿ `ಸೋವಿನಜೋಳ, 
ಹಾವೇರಿ (1) ಹಾನಗಲ oS | 
—ಾರವಾರ, ಭತ್ತ 'ನ್ಹದಳ ಧಾನ್ಯಗಳು, ಶೇಂಗಾ 
10 ಮತ್ತು ಕುಮಟಾ, 
4 | ಕರಾವಳಿ | ಉತ್ತರ ಕನ್ನಡ | ಹೊನ್ನಾವರ, 
ವಲಯ ಭಟ್ಕಳ, 


ಅಂಕೋಲಾ 


ಕೃಷಿ ಅಭಿವ, ೃದ್ಧಿ ಪ ಪಡಿಸಲು ವಿಶ್ವವಿದ್ಯಾಲಯ ಕೈಗೊಂಡ ಕ್ರ ಕಮಗಳು: 


ಕೃಷಿ ಸಂಶೋಧನಾ ಕೇಂದ್ರಗಳು ಮತ್ತು ಅಲ್ಲಿನ ಮುಖ್ಯ ಬೆಳೆಗಳು ಹಾಗೂ ಅಖಿಲ ಭಾರತ ಸಮನ್ವಯ 
ಸಂಶೋಧನಾ ಯೋಜನೆಗಳು: 


*  ಅಲಮೇಲ- ಗೋದಿ, ಜೋಳ, ಕಡಲೆ 

* ಆಣ್ಣಿಗೇರಿ- ಕುಸುಬೆ, ಕಡಲೆ, ಹೆಸರು, ಜೋಳ (ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆ- ಕುಸುಬೆ) 
*  ಅರಭಾವಿ- ಕಬ್ಬು, ಗೋದಿ, ಗೋವಿನಜೋಳ 

*  ಬಾಗಲಕೋಟ- ಗೋದಿ, ಕಡಲೆ, ತೋಟಗಾರಿಕಾ ಬೆಳೆಗಳು 

* ಬೈಲಹೊಂಗಲ- ಜೋಳ, ಗೋವಿನಜೋಳ, ಹೆಸರು, ಗೋದಿ, ಕುಸುಬೆ 


* ಬೆಳವಟಗಿ- ಗೋದಿ, ಕಡಲೆ, ಜೋಳ, ಕುಸುಬೆ (ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆ- ನೀರು 
ನಿರ್ವಹಣಾ ಯೋಜನೆ) 


*€ ವಿಜಯಪೂರ- ಗೋದಿ, ಕಡಲೆ, ಕುಸುಬೆ, ಜೋಳ, ತೋಟಗಾರಿಕೆ ಬೆಳೆಗಳು (ane ಭಾರತ ಸಮನ್ನ್ವಯ 
ಸಂಶೋಧನಾ ಯೋಜನೆ- ಜೋಳ, ಕಡಲೆ, ಒಣಬೇಸಾಯ, ಹವಾಮಾನ ಶಾಸ್ತ್ರ ತೃಣ ಧಾನ್ಯಗಳು) 


© ಧಾರವಾಡ- ಶೇಂಗಾ, ಜೋಳ, ಕಡಲೆ, ಕುಸುಬೆ, ಗೋದಿ (ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆ-' 
ಗೋದಿ, ಜೋಳ, ಗೋವಿನಜೋಳ, ಶೇಂಗಾ, ಎಳ್ಳು ಮತ್ತು ಗುರೆಳ್ಳು, ಈರುಳ್ಳಿ, ಸೋಯಾಅವರೆ) 


. ಸ್ಥೆದಾಪೂರ (ಧಾರವಾಡ)- ತೋಟಗಾರಿಕಾ ಬೆಳೆಗಳು, ಸೋಯಾಅವರೆ, ಶೇಂಗಾ 
*€ ಗದಗ- ಕುಸುಬೆ i 


*  ಹನುಮನಮಟ್ಟಿ- ತೃಣಧಾನ್ಯಗಳು, ಹೆಸರು ಮತ್ತು ಗೋವಿನಜೋಳ (ಅಖಿಲ ಭಾರತ ಸಮನ್ನ್ವಯ ಸಂಶೋಧನಾ 
ಯೋಜನೆ- ತೈಣಧಾನ್ನ ಗಳು) 


*  ಅಕ್ಕಿಆಲೂರ- ಸೋಯಾಅವರೆ 

. ಹೆಬ್ಬಳ್ಳಿ ಫಾರ್ಮ್‌- ಹತ್ತಿ (ಅಖಿಲ ಭಾರತ ಸಮನ್ಸಯ ಸಂಶೋಧನಾ ಯೋಜನೆ- ಹತ್ತಿ) 

€ ಹೊಂಬಳ- ಕುಸುಬೆ, ಜೋಳ 

* ಹುಕ್ಳೇರಿ- ಗೋದಿ, ಜೋಳ, ಹೆಸರು 

*  ಜಮಖಂಡಿ- ಗೋದಿ 

[3 ಕಲ್ಲೋಳ್ಳಿ- ಗೋದಿ, ಸೋಯಾಅವರೆ 

* ಕೊಣ್ಣುರ- ಸೋಯಾಅವರೆ, ಗೋದಿ, ಗೋವಿನಜೋಳ 

* ಕುಮಟಾ- ಭತ್ತ 

*€  ಮಧರಖಂಡಿ- ಕಡಲೆ, ಗೋದಿ, ಕಬ್ಬು 

* ಮಳಗಿ- ಭತ್ತ, ಗೋವಿನಜೋಳ 

*  ಮುಧೋಳ- ಕಬ್ಬು, ಗೋದಿ 

* ಮುಗದ- ಭತ್ತ (ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆ- ಭತ್ತ) 

*  ಮುಂಡಗೋಡ- ಭತ್ತ, ಗೋವಿನಜೋಳ } 
* ನಿಪ್ಲಾಣಿ- ತಂಬಾಕು, ಶೇಂಗಾ, ಗೋದಿ (ಅಖಿಲ 'ಭಾರತ ಸಮನ್ವಯ ಸಂಶೋಧನಾ ಯೋಜನೆ- ತಂಬಾಕು) 
* ಪ್ರಭುನಗರ (ಧಾರವಾಡ)- ಅರಣ್ಯಕ್ಕೆ ಸಂಬಂದಪಟ್ಟ ಸಂಶೋಧನೆಗಳು 

[2 ಸಂಕೇಶ್ನರ- ಕಬ್ಬು, ಸೋಯಾಅವರೆ (ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆ- ಕಬ್ಬು) 

*  ಸೌಂದಲಗಾ- ಶೇಂಗಾ, ಗೋದಿ, ಕಬ್ಬು 


ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ: 


೫ 


ಕೃಷಿ ವಲಯ: ವಲಯ-1 (ಶಶಾನ್ಯ ಅರೆಮಲೆನಾಡು ವಲಯ) 


ಲ್ಲೆ 


: ಬೀದರ್‌ ಮತ್ತು ಕಲಬುರಗಿ 


ಕೃಷಿ ಸಂಶೋಧನಾ ಕೇಂದ್ರ : ಕೃಷಿ ಸಂಶೋಧನಾ ಕೇಂದ್ರ, ಬೀದರ್‌ (ಹಳ್ಳದಕೇರಿ ಹಾಗೂ ಜಾನವಾಡ) 


ತಾಲ್ಲುಕುಗಳು : ಬೀದರ್‌, ಹುಮನಾಬಾದ್‌, ಭಾಲ್ಕಿ, ಔರಾದ ಮತ್ತು ಬಸವಕಲ್ಯಾಣ ಮತ್ತು ಕಲಬುರಗಿಯ 


ಆಳಂದ & ಚಿಂಚೋಳಿ ತಾಲ್ಲೂಕುಗಳು 


ಪ್ರಧಾನ ಬೆಳೆಗಳು: ಮುಂಗಾರಿ ಜೋಳ, ಸಜ್ಜೆ ಗೋಧಿ, ತೊಗರಿ, ಕುಸುಬೆ. ಸೂರ್ಯಕಾಂತಿ, ಎಳ್ಳು, ಹೆಸರು, ಕಡಲೆ ಮತ್ತು 


ಕೊತ್ತಂಬರಿ, 


ಬೆಳೆ ಅಭಿವೃದ್ಧಿ ಚಟುವಟಿಕೆಗಳು: 


I. 


ಈ ಕೆಳಕಂಡ ಮುಖ್ಯ ಬೆಳೆಗಳಲ್ಲಿ ಸುಧಾರಿತ ಮತ್ತು ಹೆಚ್ಚಿನ ಇಳುವರಿ ಕೊಡುವ ತಳಿಗಳನ್ನು ಮತ್ತು ಸಂಕರಣ 
ತಳಿಗಳನ್ನು ಅಭಿವ್ಯ 1 ಪಡಿಸಲಾಗಿದೆ: (ಜೋಳ:ಜಿಎಸ್‌-23; ಮೆಕ್ಕೆಜೋಳ: ಆರ್‌.ಸಿಆರ್‌. ಎಮ್‌.ಹೆಚ್‌- 2; 
ಸೋಯಾಅವರೆ: ಡಿ.ಎಸ್‌.ಬಿ-21; ತೊಗರಿ: ಟಿ.ಎಸ್‌-3ಆರ್‌ ಮತ್ತು ಚಿ.ಆರ್‌.ಜಿ-- 81; ಕಡಲೆ: ಜಿ.ಬಿ.ಎಮ್‌-2; 

ಶೇಂಗಾ: ಕೆ.ಡಿ.ಜಿ-128 ಮತ್ತು ಸೂರ್ಯಕಾಂತಿ: ಆರ್‌.ಎಸ್‌.ಎಫ್‌. ಹೆಚ್‌- 1887. 

ಈ ಕೆಳಕಂಡ ಲಾಭದಾಯಿಕ ಅಂತರ ಬೆಳೆ' ಪದ್ಧತಿಗಳನ್ನು ಅಭಿವೃದ್ಧಿ ಪಡಿಸಲಾಗಿದೆ. (ಉದ್ದು-ಕಡಲೆ/ಹಿಂಗಾರಿ 
ಜೋಳ; ಉದ್ದು-ಸೂರ್ಯಕಾಂತಿ; ಸೂರ್ಯಕಾಂಶಿ- ಕಡಲೆಗಹಿಂಗಾರಿ "ಜೋಳ, ಹೆಸರು-ಹಿಂಗಾರಿ ಜೋಳ/ಸಡಲೆ, 
ಕೂರಿಗೆ ಭತ್ತ-ಕಡಲೆ; ಹೈ.ಜೋಳ + ತೊಗರಿ; ಹೆಸರು/ಉದ್ದು + ತೊಗರಿ; ಶೇಂಗಾ + ತೊಗರಿ) 

ಈ ವಲಯದಲ್ಲಿ ಪ್ರಮುಖವಾಗಿ ಬೆಳೆಯಲಾಗುವ ಬೆಳೆಗಳಲ್ಲಿ ಈ ಕೆಳಕ೦ಡ ತಾಂತ್ರಿಕತೆಗಳನ್ನು ಅಭಿವೃ ದ್ಧಿ 
ಪಡಿಸಲಾಗಿದೆ. 


* ಸೋಯಾ ಅವರೆಯಲ್ಲಿ ಅಧಿಕ ಇಳುವರಿಗಾಗಿ 12 ಕೆಜೆ: ಗಂಧಕ ಮತ್ತು 42 ಕೆಜಿ ಬೋರಾನ್‌ ಅನ್ನು 
ಶಿಫಾರಸ್ಸು ಮಾಡಲಾಗಿದೆ. § 


* ಶೇಖಡಾ | ರಷ್ಟು 19:19:19 (ನೀರಿನಲ್ಲಿ ಕರಗುವುನ್ನು ಶೇಂಗಾ ಬೆಳೆಗೆ ಹೂವಾಡುವ ಹಂತದಲ್ಲಿ ಮತ್ತು 15 
ದಿವಸದ ನಂತರ" ಎರಡು ಬಾರಿ ಸಿಂಪರಣೆ ಮಾಡಬೇಕು. 


* ಮಳೆ ನೀರು ನಿರ್ವಹಣೆ ಪದ್ಧತಿಗಳನ್ನು ಅಭಿವೃದ್ಧಿ ಮಾಡಿ ಶಿಫಾರಸ್ಸು ಮಾಡಿಲಾಗಿದೆ. 
9 ತುಂತುರ ನೀರಾವರಿ ಬಳಕೆ ಮಾಡುವುದು 
* ಬೇಳೆಕಾಳು ಬೆಳೆಗಳಲ್ಲಿ ಪ್ಲಾನೋಫಿಕ್ಸ್‌ ಮತ್ತು “ಪಲ್ಪ್‌ ಮ್ಯಾಜಿಕ್‌ ಬಳಕೆ 


* ಯಾಂತ್ರೀಕೃತ ಕಟಾವು ಯಂತ್ರಗಳ ಬಳಕೆ: ಕೊಯ್ಲೋತ್ತರ ನಷ್ಟವನ್ನು ನಿವಾರಿಸಲು, ಸರಿಯಾದ ಕಾಲಕ್ಕೆ 
ಕಟಾವು. ಮಾಡಲು ಮತ್ತು ಕಾರ್ಮಿಕರ ವೆಚ್ಚವನ್ನು ಕಡಿಮೆ ಮಾಡಲು 


* ಉದ್ದಿನ ಕಟ್ಟಾವಿಗೆ 5-10 ದಿನ ಮುಂಚೆ ಪ್ಯಾರಾಕ್ಕಾಟ್‌ 5 ಮಿ.ಲೀ. ಪ್ರತಿ ಲೀಟರ್‌ ನೀರಿನಲ್ಲಿ ಮಿಶ್ರಮಾಡಿ 
ಸಿಂಪಡಿಸಿರುವುದರಿಂದ ಎಲೆಗಳು ಉದುರುವವು ಮತ್ತು ಇದರಿಂದ ಯಾಂತ್ರಿಕೃತಯಿಂದ ಕಟ್ಟಾವು ಮಾಡಲು 
ಅನುಕೂಲವಾಗುತ್ತದೆ. > 


ಕೃಷಿ ವಲಯ: ವಲಯ-2 (ಈಶಾನ್ಯ ಒಣ ವಲಯ) 


ಜಲ್ಲೆ 


: ಕಲಬುರಗಿ, ಯಾದಗಿರಿ ಮತ್ತು ರಾಯಚೂರು 


ಕೃಷಿ ಸಂಶೋಧನಾ ಕೇಂದ್ರಗಳು : ಕೃಷಿ ಸಂಶೋಧನಾ ಕೇಂದ್ರ, ಭೀಮರಾಯನಗುಡಿ 


ವಲಯ ಕೃಷಿ ಸಂಶೋಧನಾ ಕೇಂದ್ರ, ಕಲಬುರಗಿ 
ಕೃಷಿ ಸಂಶೋಧನಾ ಕೇಂದ್ರ, ಕವಡಿಮಟ್ಟಿ 

ಕೃಷಿ ಸಂಶೋಧನಾ ಕೇಂದ್ರ, ಮಾಳನೂರು 

ಕೃಷಿ ಸಂಶೋಧನಾ ಕೇಂದ್ರ, ಚಿತ್ತಾಪೂರು 

ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ, ರಾಯಚೂರು 


ತಾಲ್ದುಕುಗಳು : ಜೇವರ್ಗಿ, ಸೇಡಂ, ಅಫಜಲ್‌ಪೂರ, ಕಲಬುರಗಿ, ಚಿತ್ತಾಪೂರ, ಶಹಪೂರ, ಸುರಪುರ ಮತ್ತು 


ಯಾದಗಿರಿ, ರಾಯಚೂರು, ದೇವದುರ್ಗಮತ್ತು ಮಾನ್ವಿ 


ಪ್ರಧಾನ ಬೆಳೆಗಳು : ಭತ್ತ, ಮುಂಗಾರಿ ಜೋಳ, ಸಜ್ಜೆ, ತೊಗರಿ, ಉದ್ದು, ಕಡಲೆ, ಕುಸುಬೆ, ಸೂರ್ಯಕಾಂತಿ, ಶೇಂಗಾ, 


ಎಳ್ಳು, ಹೆಸರು 


ಚೆಳೆ ಅಭಿವೃದ್ಧಿ ಚಟುವಟಿಕೆಗಳು: 


1 


ಈ ವಲಯದಲ್ಲಿ ಕೆಳಕಂಡ ಮುಖ್ಯ ಬೆಳೆಗಳಲ್ಲಿ ಸುಧಾರಿತ ಮತ್ತು ಹೆಚ್ಚಿನ ಇಳುವರಿ ಕೊಡುವ ತಳಿಗಳನ್ನು ಮತ್ತು 
ಸಂಕರಣ ತಳಿಗಳನ್ನು ಅಭಿವ್ನ ದ್ಧಿ ಪಡಿಸಲಾಗಿದೆ. (ಭತ್ತ: ಜಿ.ಎನ್‌.ವಿ-10-89, ಗಂಗಾವತಿ ಸೋನ, ಸಿರಿ-1253; 
ಜೋಳ : ಜಿ.ಎನ್‌-23, ಹೈಬ್ರಿಡ್‌ ಮೆಕ್ಕೆಜೋಳ; ಆರ್‌.ಸಿ.ಆರ್‌.ಎಮ್‌.ಹೆಚ್‌-2; ತೊಗರಿ : ಟಿ.ಎಸ್‌-3೮ರ್‌, 
ಜಿ.ಆರ್‌.ಜಿ-81; ಕಡಲೆ : ಜಿ.ಬಿ.ಎಮ್‌-2; ಹೆಸರು : ಬಿ.ಜಿ.ಎನ್‌-9, ಹತ್ತಿ : ಎಸ್‌.ಸಿ.ಎಸ್‌ 793, 
ಎಸ್‌.ಹೆಚ್‌.ಹೆಚ್‌-818, ಬಿ.ಜಿ.ಡಿ.ಎಸ್‌-1083; ಕಬ್ಬು-ಸಿಬ-06027; ಸವಣೆ-ಹೆಚ್‌.ಎನ್‌-48. 

ಲಾಭದಾಯಿಕ ಅಂತರ ಬೆಳೆ ಪದ್ಧತಿಗಳು: ಹೆಸರು/ಉದ್ದು-ಹಿ.ಜೋಳ।ಕುಸುಬೆ/ಕಡಲೆ, ಸಜ್ಜೆ-ಕಡಲೆ/ 
ಸೂರ್ಯಕಾಂತಿ;  ಸೂರ್ಯಕಾಂತಿ-ಕುಸುಬೆ/ಕಡಲೆ/ಹಿ.ಜೋಳ; ಕುಸುಬೆ -೬ ತೊಗರಿ; ಶೇಂಗಾ + 
ಸೂರ್ಯಕಾಂತಿ. 

ಈ ವಲಯದಲ್ಲಿ ಪ್ರಮುಖವಾಗಿ ಬೆಳೆಯಲಾಗುವ ಬೆಳೆಗಳಲ್ಲಿ ಈ ಕೆಳಕಂಡ ತಾಂತ್ರಿಕತೆಗಳನ್ನು ಅಭಿವೃದ್ಧಿ 
ಪಡಿಸಲಾಗಿದೆ. 


° ಭತ್ತದಲ್ಲಿ ನಾಟಿ ಪದ್ಧತಿಯ ಬದಲಾಗಿ ನೇರ ಭತ್ತ ಬಿತ್ತನೆ ಪದ್ಧತಿಯನ್ನು ಅಳವಡಿಸಿಕೊಳ್ಳಲು ಶಿಫಾ ರಸ್ಬು 
"ಮಾಡಲಾಗಿದೆ. ಇದರಿಂದ ಶೇಖಡಾ 25 ರಿಂದ 3 ರಷ್ಟು ನೀರಾವರಿ ನೀರನ್ನು ಉಳಿತಾಯ 
ಮಾಡಬಹುದು. 


* ತೊಗರಿಯಲ್ಲಿ ನಾಟಿ ಪದ್ಧತಿ ಅಭಿವೃದ್ಧಿ ಪಡಿಸಲಾಗಿದೆ. 


* ಮಣ್ಣಿನಲ್ಲಿ ದೊರಕುವ ಪೋಷಕಾಂಶಗಳ ಆಧಾರದ ಮೇಲೆ ರಸಗೊಬ್ಬರಗಳ ಶಿಫಾರಸ್ಸು ಮತ್ತು ಮಣ್ಣಿನ 
ಆರೋಗ್ಯ ಕಾಪಾಡಲು ಸಾವಯವ ಗೊಬ್ಬರಗಳ ಬಳಕೆ ಮಾಡಲಾಗಿದೆ. - 


* ಸೂರ್ಯಕಾಂತಿಯಲ್ಲಿ ಗೋಮೂತ್ರದ ಬಳಕೆ ಬಳಕೆಯಿಂದ ಇಳುವರಿ ಹೆಚ್ಚಿಸುವುದು. (50 ಮಿಮೀ. ಪ್ರತಿ 
" ಲೀಟರ್‌ ನೀರಿಗೆ) 


* ಬಿಟಿ ಹತ್ತಿಯಲ್ಲಿ ಪೋಟ್ಯಾ೩ಿಯಂ ನೈಟ್ರೇಟ್‌ ಸಿಂಪರಣೆ ಮಾಡಿ ಇಳುವರಿ ಹೆಚ್ಚಿಸಬಹುದು. 

* ಸರಿಯಾದ ಕಾಲಕ್ಕೆ ಬಿತ್ತನೆ, ಸರಿಯಾದ ಗಿಡಗಳ ಸಂಖ್ಯೆ ಮತ್ತು ಉತ್ತಮ ಸಸ್ಯ 
ಸಂಶೋಧನೆಯ ಅನುಸಾರ ಶಿಫಾರಸ್ಸು ಮಾಡಲಾಗಿದೆ. 

* ತೊಗರಿಯಲ್ಲಿ ಕುಡಿ ಚಿವುಟುವಿಕೆ ಮಾಡುವುದರಿಂದ ಇಳುವರಿ ಹೆಚ್ಚಿಸಬಹುದು. 

* ಮಳೆ ನೀರಿನ ಕೊಯಿಲು ಅಭಿವೃದ್ಧಿ ತಂತ್ರಜ್ಞಾನ ಕೊಡಲಾಗಿದೆ. 

€ ತುಂತುರು ಹನಿ ನೀರಾರಿ ಪದ್ಧತಿ ಅಳವಡಿಕೆ 

* ಬೇಳೆಕಾಳು ಬೆಳೆಗಳಲ್ಲಿ ಪ್ಲಾನೋಫಿಕ್ಸ್‌ ಮತ್ತು ಪಲ್ಸ್‌ ಮ್ಯಾಜಿಕ್‌ ಬಳಕೆ 

* ಹತ್ತಿ ಮತ್ತು ಕಬ್ಬಿನಲ್ಲಿ ಸಂರಕ್ಷಿತ ಕೃಷಿ ಅಳವಡಿಕೆ. 


ಸಂರಕಣೆಯನು 
ಲ £3 


ಕೃಷಿ ವಲಯ: ವಲಯ-3 (ಉತ್ತರ ಒಣ ಪ್ರದೇಶ) 


ಲ್ಲ 


: ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ 


ಕೃಷಿ ಸಂಶೋಧನಾ ಕೇಂದ್ರಗಳು : ಕೃಷಿ ಸಂಶೋಧನಾ ಕೇಂದ್ರ, ಧಡೇಸುಗೂರು 


ಕೃಷಿ ಸಂಶೋಧನಾ ಕೇಂದ್ರ, ಸಿರುಗುಪ್ಪ 
ಕೃಷಿ ಸಂಶೋಧನಾ ಕೇಂದ್ರ, ಹಗರಿ 

ಕೃಷಿ ಸಂಶೋಧನಾ ಕೇಂದ್ರ, ಗಂಗಾವತಿ 
ಕೃಷಿ ಸಂಶೋಧನಾ ಕೇಂದ್ರ, ಗುಲದಳ್ಳಿ 


ತಾಲ್ದುಕುಗಳು : ಸಿಂಧನೂರು, ಲಿಂಗಸುಗೂರು, ಬಳ್ಳಾರಿ, ಸಿರುಗುಪ್ಪ, ಸಂಡೂರ್ಲು ಹೊಸಪೇಟೆ, ಕೂಡ್ಲಿಗಿ, ಹಗರಿ 


ಬೊಮ್ಮನಹಳ್ಳಿ ಮತ್ತು ಹೂವಿನ ಹಡಗಲಿ, ಕೊಪ್ಪಳ, ಗಂಗಾವತಿ, ಯಲಬುರ್ಗಾ ಮತ್ತು ಕುಷ್ಟಗಿ 


ಪ್ರಧಾನ ಬೆಳೆಗಳು: ಭತ್ತ, ಹಿಂಗಾರು ಜೋಳ, ಮೆಕ್ಕೆಜೋಳ, ಸಜ್ಜೆ, ಕಬ್ಬು, ತೊಗರಿ, ಕುಸುಬೆ, ಸೂರ್ಯಕಾಂತಿ, ಶೇಂಗಾ, 


ಬೆಳೆ ಅಭಿವೃದ್ಧಿ ಚಟುವಟಿಕೆಗಳು: 


1. 


ಎಳ್ಳು, ಕಡಲೆ, ಹತ್ತಿ. ಮತ್ತು ಮೆಣಸಿನಕಾಯಿ 


ಈ ಕೆಳಕಂಡ ಮುಖ್ಯ ಬೆಳೆಗಳಲ್ಲಿ ಸುಧಾರಿತ ಮತ್ತು ಹೆಚ್ಚಿನ ಇಳುವರಿ ಕೊಡುವ ತಳಿಗಳನ್ನು ಮತ್ತು ಸಂಕರಣ 


. ತಳಿಗಳನ್ನು ಈ ವಲಿಯಕ್ಕೆ ಅಭಿವೃದ್ಧಿ ಪಡಿಸಲಾಗಿದೆ. "(ಭತ್ತ : ಜಿ.ಎನ್‌.ವಿ-10-89, ಗಂಗಾವತಿ ಸೋನ; 


ಮೆಕ್ಕೆಜೋಳ ; ಆರ್‌.ಸಿ.ಆರ್‌.ಎಮ್‌' pa 2, ಶೇಂಗಾ : ಕಡಿ.ಜಿ-128, ಹೆಸರು : ಬಿ.ಜಿ.ಎಸ್‌-9, ತೊಗರಿ : 
ಟಿ.ವಿಸ್‌-3ಆರ್‌, ಜಿ.ಆರ್‌.ಜಿ-811, ಹತ್ತಿ: ಬಿ.ಜಿ.ಡಿ.ಎಸ್‌-1063, ಎಸ್‌.ಹೆಚ್‌.ಹೆಚ್‌-818, ಎಸ್‌.ನೆ.ಸ್‌-793; ಕಬ್ಬು 
: ಸಿ.ಒ-06027 ಮತ್ತು ನವಣೆ; ಹೆಚ್‌.ಎನ್‌-46) 

ಲಾಭದಾಯಿಕ ಅಂತರ ಬೆಳೆ ಪದ್ಗತಿಯಗಳು: ಹೆಸರು-ಹಿ.ಜೋಳುಸುಬೆ/ಗಡಲೆ/ಸೂರ್ಯಕಾಂತಿ, ಕಡಲೆ + 
ಕುಸುಬೆ, ಸಜ್ಜೆ + ತೊಗರಿ; ಶೇಂಗಾ + ಸಜ್ಜೆ, ಶೇಂಗಾ + ತೊಗರಿ; ಶೇಂಗಾ + ಸೂರ್ಯಕಾಂತಿ; ಕೊತ್ತಂಬರಿ 
+ ಕುಸುಬೆ; ಕಡಲೆ + ಕುಸುಬೆ; ಹಿ. ಜೋಳ + ಕಡಲೆ. 

ಈ ವಲಯದಲ್ಲಿ ಪ್ರಮುಖವಾಗಿ ಬೆಳೆಯಲಾಗುವ ಬೆಳೆಗಳಲ್ಲಿ ಈ ಕೆಳಕಂಡ ತಾಂತ್ರಿಕತೆಗಳನ್ನು ಅಭಿವ ೈದ್ಧಿ 
ಪಡಿಸಲಾಗಿದೆ. 


. ಭತ್ತದಲ್ಲಿ ನಾಟಿ ಪ ಪದ್ಧತಿಯ ಬದಲಾಗಿ ನೇರ ಭತ್ತ ಬಿತ್ತನೆ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಗಿದೆ. ಇದರಿಂದ 
ಶೇಖಡಾ 25 ರಿಂದ 35 ರಷ್ಟು ನೀರಾವರಿ ನೀರನ್ನು ಉಳಿತಾಯ ಮಾಡಬಹುದು. 


* ತೊಗರಿಯಲ್ಲಿ ನಾಟಿ ಪದ್ಧತಿ ಅಭಿವ್ನ ೈದ್ಧಿ ಪಡಿಸಲಾಗಿದೆ. 


° ಮಣ್ಣಿನಲ್ಲಿ ದೊರಕುವ ಪೋಷಕಾಂಶಗಳ ಆಧಾರದ ಮೇಲೆ ರಸಗೊಬ್ಬರಗಳ ಶಿಫಾರಸ್ಸು ಮತ್ತು ಮಣ್ಣಿನ 
ಆರೋಗ್ಯ ಕಾಪಾಡಲು ಸಾವಯವ ಗೊಬ್ಬರಗಳ ಬಳಕೆ 


* ಸೂರ್ಯಕಾಂತಿಯಲ್ಲಿ ಗೋಮೂತ್ರದ ಬಳಕೆ (50 ಮಿ.ಮೀ. ಪ್ರತಿ ಲೀಟರ್‌ ನೀರಿಗೆ) 

* ಬಿಟಿ ಹತ್ತಿಯಲ್ಲಿ ಪೋಟ್ಯಾಷಿಯಂ ನೈಟ್ರೇಟ್‌ ಸಿಂಪರಣೆ (ಇಳುವರಿ ಹೆಚ್ಚಿಸಲು) 

* ಸರಿಯಾದ ಕಾಲಕ್ಕೆ ಬಿತ್ತನೆ, ಸರಿಯಾದ ಗಿಡಗಳ ಸಂಖ್ಯೆ ಮತ್ತು ಉತ್ತಮ ಸಸ್ಯ ಸಂರಕ್ಷಣೆ 
* ತೊಗರಿಯಲ್ಲಿ ಕುಡಿ ಚಿವುಟುವಿಕೆ 

€ ಮಳೆ ನೀರಿನ ಕೊಯಿಲು ಅಭಿವೃದ್ಧಿ ತಂತ್ರಜ್ಞಾನ 

* ತುಂತುರು ಹನಿ ನೀರಾರಿ ಪದ್ಧತಿ ಅಳವಡಿಕೆ 

* ಬೇಳೆಕಾಳು ಬೆಳೆಗಳಲ್ಲಿ ಪ್ಲಾನೋಫಿಕ್ಸ್‌ ಮತ್ತು ಪಲ್ಸ್‌ ಮ್ಯಾಜಿಕ್‌ ಬಳಕೆ 

* ಹತ್ತಿ ಮತ್ತು ಕಬ್ಬಿನಲ್ಲಿ ಸಂರಕ್ಷಿತ ಕೃಷಿ 

* ಸಮಗ್ರಕ್ಕೃಷಿ ಪದ್ಧತಿ ಅಳವಡಿಕೆ 

* ಹಣ್ಣು ಬೆಳೆಗಳಲ್ಲಿ ಮೇವಿನ ಬೆಳೆಗಳು ಮತ್ತು ಹಸಿರೆಲೆಗೊಬ್ಬರಗಳ ಬೆಳೆಗಳನ್ನು ಬೆಳೆಯುವುದು 


* ಪ್ಲಾಸ್ಕಿಕ್‌ ಬಾಟಲುಗಳನ್ನು ಒಣ ಬೇಸಾಯದ ತೋಟಗಾರಿಕೆ ಬೆಳೆಗಳಿಗೆ ನೀರನ್ನು ಹನಿ ರೂಪದಲ್ಲಿ 
ಒದಗಿಸಲು ಬಳಸುವುದು. 


ನ 
pc 


ಮಾಡಲಾಗಿದೆ. ಈ ತಳಿಯು 120 ರಿಂದ 125 ದಿನಗಳ Wick 175 ರಿಂದ 80 ಕ್ವಿಂಟಾಲ್‌ ಇಳುವರಿ 
ಕೊಡುತ್ತದೆ. 


ರಾಜ್ಯದ ದಕ್ಷಿಣ ಅರೆಮಲೆನಾಡು ಪ್ರದೇಶಕ್ಕೆ (ವಲಯ - 7) ಅಧಿಕ ಭತ್ತದ ಇಳುವರಿಗೆ ಶಿಫಾ ಫಾರಸ್ಸು ಮಾಡಿರುವ 
ಸಾವಯವ "ಹಾಗೂ ರಸಾಯನಿಕ ಗೊಬ್ಬರಗಳನ್ನು ಬಳಸುವುದರ ಜೊತೆಗೆ ಎಕರೆ ಪ್ರದೇಶಕ್ಕೆ ಬೇಕಾಗುವ ಬಿತ್ತನೆ 
ಬೀಜವನ್ನು ಸಸ್ಯ ಬೆಳವಣಿಗೆಗೆ ಪ್ರಜೋದಕ ಸೂಕ್ಷ್ಯಾಣು ಜೀವಿಗಳ ಸಂಕೀರ್ಣದೊಂದಿಗೆ (400ಗ್ರಾಂ. 
ಅರೋಸ್ಟೈರಿಲಂ, 400 ಗ್ರಾಂ. ಬ್ಯಾಸಿಲಸ್‌ ಮೇಗಟೇರಿಯಂ ಮತ್ತು 400ಗ್ರಾಂ. ಪ್ರಚುರಿಯಾ ಆರೆನ್ನಿಯಾ) 
ಉಪಚರಿಸುವುದು. ಮುಂದುವರೆದು, ಬೆಳೆಯ ಜೀವಿತಾವಧಿಯಲ್ಲಿ ಪೋಷಕಾಂಶಗಳ ಅವಶ್ಯಕತೆ ನೀಗಿಸಲು 
ಬೆಳೆಯು ಹೆಚ್ಚು ತೆಂಡೆ ಹೊಡೆಯುವ ಹಂತದಲ್ಲಿ ಸಂಪೂರ್ಣವಾಗಿ ನೀರಿನಲ್ಲಿ ಕರಗುವ 19:19:19 
(ಪಾಲಿಫೀಡ್‌) ಸಂಯುಕ್ತ ಗೊಬ್ಬರವನ್ನು ಶೇ.1ರ ಪ್ರಮಾಣದಲ್ಲಿ (10 ಗ್ರಾಂ. ಪ್ರತೀ ಲೀಟರ್‌ ನೀರಿಗೆ) ಹಾಗೂ 
ತೆನೆ ಕಾಳು ಕಟ್ಟುವ ಹಂತದಲ್ಲಿ ನೀರಿನಲ್ಲಿ ಕರಗುವ 13:0:45 (ಮಲ್ಲಿ ಕೆ) ಸಂಯುಕ್ತ ಗೊಬ್ಬರವನ್ನು ಶೇ. 1ರ 
ಪ್ರಮಾಣದಲ್ಲಿ ಬೆಳೆಯ ಮೇಲೆ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿ ಪಡೆಯಬಹುದು. 

ಭತ್ತದ ಬೆಳೆಯಲ್ಲಿ 30 ೫೩ 15೦ ಬೆಳೆ ಅಂತರದ ಜೊತೆಗೆ ಶೇಕಾಡ 125 ರಷ್ಟು ಪೋಷಕಾಂಶಗಳ 
ನಿರ್ವಹಣೆ ವಲಯ 7 ಕ್ಕೆ ಶಿಫಾರಸ್ಸು ಮಾಡಲಾಗಿದೆ. 

ಸೂರ್ಯಕಾಂತಿಯಲ್ಲಿ ಹೈಬ್ರಿಡ್‌ ಔಔSH-78 ತಳಿಯನ್ನು ವಲಯ 4 ಮತ್ತು 7 ಕ್ಕೆ ಶಿಫಾರಸ್ಸು 
ಮಾಡಲಾಗಿದೆ ಸ 


ಕೃಷಿ ವಲಯ - 9: . 
ಜಿಲ್ಲೆಗಳು : ಚಿಕ್ಕಮಗಳೂರು, ಶಿವಮೊಗ್ಗ ಕೊಡಗು 
ತಾಲ್ಲೂಕುಗಳು : ಕೊಪ್ಪ, ಶೃಂಗೇರಿ, ಮೂಡಿಗೆರೆ, ನರಸಿಂಹರಾಜಪುರ, ಚಿಕ್ಕಮಗಳೂರು, ಸೊರ, 


ಹೊಸನಗರ, ಸಾಗರ, ತೀರ್ಥಹಳ್ಳಿ, ಕೊಡಗು, REL ES ಮಡಿಕೇರಿ, ವಿರಾಜಪೇಟೆ 


ಕೃಷಿ ಬೆಳೆಗಳು : ಭತ್ತ, ರಾಗಿ, ದ್ವಿದಳ ಧಾನ್ಯ 
ಈ ಬೆಳೆಗಳನ್ನು ಅಭಿವೃದ್ಧಿಪಡಿಸಲು ವಿಶ್ವವಿದ್ಯಾಲಯವು ಈ ಕೆಳಗಿನ ತಾಂತ್ರಿಕತೆಗಳನ್ನು ಈ ಭಾಗದ ರೈತರಿಗೆ 


_ ಬಿಡುಗ 


* 
Roca 


್‌ 
Roca 


“ 
ಳೇ 


ನೇ 
pcs 


ಡೆಗೊಳಸಿುತ್ತದೆ 


ಭತ್ತದಲ್ಲಿ ಕೆ.ಪ.ಆರ್‌-1 ತಳಿಯು (60 ಕಹಿ) ತುಂಗಾ ತಳಿಗಳಿಗಿಂತ ಶೇಕಡಾ 19 ರಿಂದ 20 ರಷ್ಟು ಅಧಿಕ 
ಇಳುವರಿಯನ್ನು ಕೊಡುತ್ತದೆ. ಈ ತಳಿಯು ಬೆಂಕಿರೋಗ ನಿಯಂತ್ರಣ ಹೊಂದಿದ್ದು ವಲಯ 9ಕ್ಕೆ ಶಿಫಾರಸ್ಸು 
ಮಾಡಲಾಗಿದೆ. 

ರಾಜ್ಯದ ಮಲೆನಾಡು ಪ್ರದೇಶಕ್ಕೆ ಅಧಿಕ ಭತ್ತದ ಇಳುವರಿಗೆ ಶಿಫಾರಸ್ಸು ಮಾಡಿದ ಕೃಷಿ ಸುಣ್ಣ ಹಾಗೂ ಸತುವಿನ 
ಸಲ್ಪೇಟ್‌ ಜೊತೆ ಮಣ್ಣಿನ ಪರೀಕ್ಷೇಯ ಆಧಾರದ ಮೇಲೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್‌ 
ಪೋಷಕಾಂಶಗಳನ್ನು ಒದಗಿಸಬೇಕು. ಅಲ್ಲದೇ ಸಾರಜನಕವನ್ನು ಬೇವು ಲೇಪಿತ ಯೂರಿಯಾದ ಮೂಲಕ 
ಒದಗಿಸ ಸಸ್ಯ ಬೆಳವಣಿಗೆ ಅಭಿವರ್ಧಕ ಜೈವಿಕ ಗೊಬ್ಬರಗಳ (ಪಿ.ಜಿ.ಪಿ.ಆರ್‌.) ಸಂಯುಕ್ತ ಮಿಶ್ರಣವನ್ನು, ಪ್ರತಿ 
ಎಕರೆಗೆ 15 ಕಿ.ಗ್ರಾಂ ನಂತೆ (5 ಕೆ.ಗ್ರಾಂ ಅಜೋಸ್ಟೈರುಲಂ + 5 ಕಿ.ಗ್ರಾಂ ರಂಜಕ ಕರಗಿಸುವ ದುಂಡಾಣು ಮತ್ತು 
5 ಕಿ.ಗ್ರಾಂ ಪೊಟ್ಯಾಷಿಯಂ ಕರಗಿಸುವ ದುಂಡಾಣು) ನಾಟಿ ಮಾಡುವ ಮುಂಚೆ 50 ಕೆ.ಜಿ. ಮರಗಳು ಅಥವಾ 
ಹುಡಿ ಕಾಂಪೋಸ್ಟ್‌ ಜೊತೆ ಬೆರೆಸಿ ಮಣ್ಣಿಗೆ ಹಾಕಬೇಕು. ನಾಟಿ ಮಾಡಿದ 45 ಮತ್ತು 75 ದಿವಸಗಳ ಸಮಯದಲ್ಲಿ 
ನೀರಿನಲ್ಲಿ 

ಭತ್ತದ ಬೆಳೆಯಲ್ಲಿ ಎಲೆ ಮತ್ತು ಕುತ್ತಿಗೆ ರೋಗ ಕಂಡು ಬಂದಲ್ಲಿ ಪ್ರತೀ ಲೀಟರ್‌ 0.1 ಗ್ರಾಂ ಟ್ರೆ, ಸೈೆಕೆಜೋಲ್‌ 
45%+ಹೆಕ್ಷಾಕೋನಜೋಲ್‌ 10% ಡಬ್ಲ್ಯೂ ಜಿ ಸಿಂಪರಣೆ ಮಾಡಿದಲ್ಲಿ _ ರೋಗ ಬಾದೆಯನ್ನು. ಕಡಿಮೆ 
ಮಾಡಬಹುದು 


ರಾಜ್ಯದ ಮಲೆನಾಡು ಪ್ರದೇಶಕ್ಕೆ (ವಲಯ- 9), ಅಧಿಕ ಮುಸುಕಿನ ಜೋಳದ ಇಳುವರಿಗೆ ಮಣ್ಣಿನ ಪರೀಕ್ಷೆಯ 
ಆಧಾರದ ಮೇಲೆ ಪೋಷಕಾಂಶಗಳನ್ನು ಒದಗಿಸುವುದರ ಜೊತೆಗೆ ಪ್ರತಿ ಎಕರೆಗೆ ಸಸ್ಯದೆಳೆವಣಿಗೆ ಅಭಿವರ್ಧಕ 


ಶಿ 


ಸೂಕ್ಷ್ಮ ಜೀವಿಗಳ ಮಿಶ್ರಣವನ್ನು (5 ಕಿ. ಗ್ರಾಂ. ಅಜೋಸ್ಟೈರುಲಂ+ 5 ಕಿ.ಗ್ರಾಂ. ರಂಜಕ ಕರಗಿಸುವ ದುಂಡಾಣು 


ಮತ್ತು 5 ಕಿ.ಗ್ರಾಂ. ಪೊಟ್ಯಾಷಿಯಂ ಕರಗಿಸುವ ದುಂಡಾಣು) ಪ್ರತಿ ಎಕರೆಗೆ 15 ಕಿ.ಗ್ರಾಂ. ನಂತೆ ಹುಡಿ 
ಕಾಂಪೋಸ್ಟ್‌ ಅಥವಾ ಮರಳಿನ ಜೊತೆ ಬೆರೆಸಿ ಬಿತ್ತುವ ಸಂಧರ್ಭದಲ್ಲಿ ಮಣ್ಣಿಗೆ ಹಾಕಬೇಕು ಇದರ ಜೊತೆ 
ನೀರಿನಲ್ಲಿ ಕರಗುವ 19:19:19 ರಸಗೊಬ್ಬರವನ್ನು ಶೇ. 1 ರ ಪ್ರಮಾಣದಲ್ಲಿ ಬಿತ್ತಿದ 20 ಮತ್ತು 40 ದಿವಸಗಳಲ್ಲಿ 
ಪತ್ರಸಿಂಚನ ಮಾಡಬೇಕು ಅಲ್ಲದೆ, ಉತ್ತಮ ಪೋಷಕಾಂಶಗಳ ಸಮರ್ಭ ಬಳಕೆಗೆ ಪೊಟ್ಯಾಷಿಯಂ 
ಪೋಷಕಾಂಶವನ್ನು ಸಮ ಪ್ರಮಾಣದಲ್ಲಿ ಎರಡು ಕಂತುಗಳಲ್ಲಿ ಅಂದರೆ ಬಿತ್ತುವ ಸಮಯದಲ್ಲಿ ಮತ್ತು ಎರಡನೇ 
ಕಂತನ್ನು ಸಾರಜನಕದ ಜೊತೆಗೆ ಮೇಲು ಗೊಬ್ಬರವಾಗಿ ಕೊಡಬೇಕು. 


ಳೆ ನಾಟಿಮಾಡಿದ ರಾಗಿ ಬೆಳೆಯಲ್ಲಿ ಹತ್ತರಿಂದ ಹದಿನೈದು ದಿನಗಳ ನಂತರ ಉದಯೋತ್ತರ ಕಳೆನಾಶಕ 


ಬಳಸುವುದರಿಂದ 2135 ಕಿ.ಗ್ರಾಂ. ಇಳುವರಿ ಪಡೆಯಬಹುದು. ಕೈಯಿಂದ ಕಳೆ ತೆಗೆಯುವುದರಿಂದ 1908 ಕಿ.ಗ್ರಾಂ. 
ಇಳುವರಿ ಪಡೆಯಬಹುದು. ಕಳೆನಾಶಕ ಬಳಕೆಯಿಂದ ಸುಮಾರು 4,262 ರೂ.ಗಳು ಉಳಿತಾಯವಾಗುತ್ತದೆ. 


೪ ಉದಯಪೂರ್ವಕ ಮತ್ತು ಉದಯೋತ್ತರ ಕಳೆನಾಶಕಗಳಾದ ಪೈರಿಥೈಯೋಬ್ಯಾಕ್‌ ಸೋಡಿಯಂ 10% ಇಸಿ & 


625 ಮಿಲೀ/ಹೆಕ್ಸೇರಿಗೆ, ಪೆಂಡಿಮೆಥಿಲಿನ್‌ 30 £೦ & 3333 ಮಿಲೀ. ಮತ್ತು ಅಲಕ್ಲೋರ್‌ 50% ಇಸಿ 2000 
ಮಿಲೀ।ಹೆಕ್ಟೇರಿಗೆ ಮತ್ತು ಒಮ್ಮೆ ಕೈಯಿಂದ ಕಳೆತೆಗೆಯುವುದು (ಸಿಂಪರಣೆ ಮಾಡಿದ 40 ದಿವಸಗಳ ನಂತರ) 
ಪರಿಣಾಮಕಾರಿಯಾಗಿದೆ. 


* ಬಿತ್ತನೆ ಮಾಡಿದ 3 ದಿನಗಳ ನಂತರ ಮೆಕ್ಕೆಜೋಳದ ಬೆಳೆಯಲ್ಲಿ ಪೆಂಡಿಮೆಥಿಲಿನ್‌ 38.7 £೦ 1940 ಮಿ.ಲೀ. 


ಒಂದು ಹೆಕ್ಟೇರಿಗೆ ಮತ್ತು 2,4-ಡಿ ಸೋಡಿಯಂ ಉಪ್ಪು 80 WP 625 ಗ್ರಾಂ ಒಂದು ಹೆಕ್ಟೇರಿಗೆ ಹಾಕುವುದರಿಂದ 
ಇಳುವರಿ ಹೆಚ್ಚುವುದು ಕಂಡುಬಂದಿದೆ. 


ಳೇ ಕಬ್ಬಿನಲ್ಲಿ ಉದಯೋತ್ತರ ಕಳೆನಾಶಕ ಅಟ್ರೋಜನ್‌ 50 WP, ಎಥೋಕ್ಷಿ ಸಲ್ಲೂ ರಾನ್‌ 50 WP, ಮೆಟ್ರಿಬ್ಯುಸಿನ್‌ 


70 WP ಗಳ ಮಿಶ್ರಣವು ಪರಿಣಾಮಕಾರಿಯಾಗಿ ಕಂಡುಬಂದಿದೆ. 


ಭತ್ತದಲ್ಲಿ ಟ್ರೈಪ್ಲೋಕ್ಲಿಸ್ಟೋಬಿನ್‌ 25%೫ಟೆಬ್ಯುಕೊನಜೋಲ್‌ 50% ಅ 0.4 ಗ್ರಾಂ/ಲೀ ಮತ್ತು ಕ್ರೆಸೋಕ್ಲಿಮ್‌ 


ಮೀಥೈಲ್‌ 6 1 ಮಿ/ಲೀ ಅನ್ನು ತೆನೆ ಹೊರಬರುವ ಸಮಯದಲ್ಲಿ ಸಿಂಪರಣೆ ಮಾಡುವುದರಿಂದ ಕಾಡಿಗೆ ರೋಗ 
ತಡೆಗಟ್ಟಬಹುದು. 


ಕೃಷಿ ವಲಯ - 10: 


ಜಿಲ್ಲೆಗಳು : ದಕ್ಷಿಣ ಕನ್ನಡ, ಉಡುಪಿ 
ತಾಲ್ಲೂಕುಗಳು : ಮಂಗಳೂರು, ಬಂಟವಾಳ, ಬೆಳ್ತಂಗಡಿ, ಪುತ್ತೂರು, ಸೂಳ್ಯ, ಉಡುಪಿ, ಕುಂದಾಪುರ, ಕಾರ್ಕಳ 
ತೋಟಗಾರಿಕ ಬೆಳೆಗಳು : ಕಬ್ಬು, ಭತ್ತ, ಎಣ್ಣೆಕಾಳು, ದ್ವಿದಳ ಧಾನ್ಯಗಳು 


ಈ ಬೆಳೆಗಳನ್ನು ಅಭಿವೃದ್ಧಿಪಡಿಸಲು ವಿಶ್ವವಿದ್ಯಾಲಯವು ಈ ಕೆಳಗಿನ ತಾಂತ್ರಿಕತೆಗಳನ್ನು ಈ ಭಾಗದ ರೈತರಿಗೆ 
ಬಿಡುಗಡೆಗೊಳಿಸಿರುತ್ತದೆ. 


ಭತ್ತದ ತಳಿ ಎಂಓ-21 ಕರಾವಳಿ ಪ್ರದೇಶಕ್ಕೆ ಕಡಿಮೆ ಅವಧಿಯ ಮತ್ತು ಬೇಸಿಗೆ ಯ ಬೆಳೆಯಾಗಿ 
ಸಮ್ಮತಿಸಲ್ಪಟ್ಟಿರುತ್ತದೆ. 

ಭತ್ತದ ಕಳೆ ನಿಯಂತ್ರಣಕ್ಕೆ ಸುಧಾರಿತ ಕೋನೋ ವೀಡರ್‌ ನ ಬಳಕೆಯು ಸಮ್ಮತಿಸಲ್ಪಟ್ಟಿರುತ್ತದೆ. 

ಈ ಉಪಕರಣವು ಶ್ರೀ ಪದ್ಧತಿ ಮತ್ತು ಸಾಲು ನಾಟಿ ಮಾಡಿದ ಭತ್ತದ ಬೆಳೆಯಲ್ಲಿ ಕಳೆ ತೆಗೆಯಲು ಬಹಳ 
ಸೂಕ್ತವಾಗಿದೆ. ಸದರಿ ಉಪಕರಣವು ವಿನ್ಯಾಸದಲ್ಲಿ ಕೋನೊ ವಿಡರ್‌ಗಿಂತ ವಿಭಿನ್ನವಾಗಿರುವುದರಿಂದ ಕರಾವಳಿ 
ಮೆಕ್ಕಲು ಮಣ್ಣಿನ ಗದ್ದೆಯಲ್ಲಿ ಕಡಿಮೆ ಶ್ರಮದಿಂದ ಹೆಚ್ಚು ಪರಿಣಾಮಕಾರಿಯಾಗಿ ಕಳೆ ತೆಗೆಯಲು ಅನುಕೂಲವಾಗಿದೆ. 


ಈ ಉಪಕರಣದ ಕಾರ್ಯ ವೆಚ್ಚ ಪ್ರತಿ ಎಕರೆಗೆ ರೂ. 667/- ಮತ್ತು ಕ್ಷೇತ್ರ ಸಾಮಥ್ಯ ಪ್ರತಿ ದಿನಕ್ಕೆ 0.30 ಎಕರೆ 
ಯಾಗಿರುತ್ತದೆ. 


ಃ 
ಳೇ 


ಫಿ 


ಪ್ರಸ್ತುತ ಸಾಂಪ್ರದಾಯಿಕ ವಿಧಾನ ಮತ್ತು ಕೋನೊ ವೀಡರ್‌ ಬಳಸಿ ಕಳೆ ತೆಗೆಯಲು ಪ್ರಕಿ ಎಕರೆಗೆ ಹೆಚ್ಚು ಕೂಲಿ 
ಕಾರ್ಮಿಕರು ಮತ್ತು ಸಮಯ ಬೇಕಾಗುತ್ತದೆ. ಸುಧಾರಿತ ಒಂದು ಸಾಲಿನ ಕರಾವಳಿ ವೀಡರ್‌ ಕಡಿಮೆ ತೂಕವಿದ್ದು 
ವೀಡರ್‌ ಗಾಲಿಯ ಸುತ್ತಳತೆ ಹೆಚ್ಚು ಇರುವುದರಿಂದ ಭತ್ತದ ಗದ್ದೆಯಲ್ಲಿ ಕಳೆ “ತೆಗೆಯಲು ಕಡಿಮೆ ಶ್ರಮ ಮತ್ತು 
ಸಮಯ ಸಾಕಾಗುತ್ತದೆ. ಈ ಉಪಕರಣದ ಕಾರ್ಯವೆಚ್ಚ ಕೋನೊ ವೀಡರ್‌ಗಿಂತಲೂ ಅರ್ಧಷ್ಟು ಕಡಿಮೆ (ಪ್ರತಿ 
ಎಕರೆಗೆ ರೂ.400 ಮಾತ್ರ ಮತ್ತು ಕ್ಷೇತ್ರ ಸಾಮರ್ಥ್ಯ ಪ್ರತಿ ದಿನಕ್ಕೆ 0.50 ಎಕರೆ ಯಾಗಿರುತ್ತದೆ. 

ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಕಳೆ ತೆಗೆಯಲು 15 ಜನ ಕೂಲಿ ಕಾರ್ಮಿಕರು ಬೇಕಾದರೆ ಕೋನೊ ವೀಡರ್‌ ಬಳಸಿ 
ಕಳೆ ತೆಗೆಯಲು ಪ್ರತಿ ಎಕರೆಗೆ 4 ಜನ ಕೂಲಿ ಕಾರ್ಮಿಕರು ಸಾಕಾಗುತ್ತಾರೆ. ಸದರಿ ಉಪಕರಣ ಬಳಸಿದಾಗ ಕಡಿಮೆ 
ಖರ್ಚು ಮತ್ತು ಕಡಿಮೆ ಸಮಯದಲ್ಲಿ ಹೆಚ್ಚು ಪ್ರದೇಶದಲ್ಲಿ ಕಳೆ ನಿರ್ವಹಣೆ ಸಾಧ್ಯ (ಒಬ್ಬರ ಸಹಾಯದಿಂದ ಪ್ರತಿ 
ದಿನಕ್ಕೆ 0.80 ಎಕರೆ) ಈ ಉಪಕರಣದ ಕಾರ್ಯ ವೆಚ್ಚ ಪ್ರತಿ ಎಕರೆಗೆ ರೂ. 250 ಮತ್ತು ಕ್ಷೇತ್ರ ಸಾಮರ್ಥ್ಯ ಪ್ರತಿ 
ದಿನಕ್ಕೆ 0.80 ಎಕರೆ ಯಾಗಿರುತ್ತದೆ. ಸದರಿ ಉಪಕರಣವು ಸಾಲು ನಾಟಿ ಮತ್ತು ಯಂತ್ರದಿಂದ ನಾಟಿ ಮಾಡಿದ 
ತಾಕಿಗೆ ಬಹಳ ಸೂಕ್ತವಾಗಿರುತ್ತದೆ. 


೨ 


ಅನುಬಂಧ-2 


ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳ ಒಟು ಸಂ: 
್ಥ ್ಥ ಟ್ರ ಸಂಖ್ಯೆ 


ಪದವಿಯ ವವರ 
ಲ 


2016 


2017 


2018 


Kl) 


2. ಕೃಷ ಮೆಹಾವಿದ್ಯಾಲಯೆ, ಹಾಸನ ಸ್ಥಾತಕ ಪದವಿ 205 204 226 
3 ರೌಷ್ಠೆ ಕೃಷಿ- ಮಹಾವಿದ್ಯಾಲಯ, ಸ್ಥಾತಕ ಪದವಿ 702 70 127 
ಚಂತಾಮಣಿ 
ಸ್ಥ ಕೃಷಿ ಮೆಹಾವಿದ್ಯಾಲಯ,`'ಮಂಡ್ಕ ಸ್ಥಾತಕ ಪದವಿ 86 705 
ಸ್ನಾತಪೋತ್ತರ ಪದವಿಗಳಲ್ಲಿ ವ್ಯಾಸಂಗ'ಮಾಡಿದ ವಿದ್ಯಾರ್ಥಿಗಳ ಒಟ್ಟು ಫಂಖ್ಛೆ 


ಕೃಷಿ ಮಹಾವಿದ್ಯಾಲಯ, ಜತೆವಿಕೆ, 
ಬೆಂಗಳೂರು 


ಸ್ಥಾತಕಾತ್ತರ ಪರನ 


280 


302 


279 


ಖಿಹೆಚ್‌ಡ ಪದವಿ 108 103 HZ 
ಕೃಷಿ ವಿಶವಿದ್ಯಾಲಯ, ಭಾರವಾಡ 
ಕ್ರಸಂ. | ವ್ಯಾಸಂಗ ಮಾಡಿದ್‌ ವಿದ್ಯಾರ್ಥಿಗಳ ಒಣ ಸ೦ಬ್ಯೆ 
ಕಾಲೇಜಿನ ವಿವರ ಪದವಿಯ ವಿವರ 2016 2017 2018 
ಕೃಷಿ ಮಹಾವಿದ್ಯಾಲಯ, ಧಾರವಾಡ ಸ್ನಾತಕ ಪದವಿ 1039 1037 1030 
ಕೃಷಿ ಮಹಾವಿದ್ಯಾಲಯ, ವಿಜಯಪುರ ಸ್ಥಾತಕ ಪದವಿ 499 303 | 307 
ಕೈಷಿ ಮೆಹಾವಿದ್ಯಾಲಯೆ, ಸ್ಥಾತಕ ಪದವಿ 199 203 202 
ಹೆನುಮನಮಟ್ಟ | 
ಕೃಷಿ ಮಹಾವಿದ್ಯಾಲಯ, (ಸಿ. ಸ್ಥಾಘ್‌ ಪದವ 307 2೫ 270 
Maco) ಧಾರವಾಡ 
ಅರಣ್ಯ ಮಹಾವಿದ್ಯಾಲಯೆ,'ಸಿರೆಸಿ ಸ್ಥಾತಕ ಪದವಿ 237 239 244 
ಸಮುದಾಯ ವಿಜ್ಞಾನ (B.H.Sc. & ಸ್ನಾತಕ ಪದವಿ 380 341 330 
Food Tech) ಮಹಾವಿದ್ಯಾಲಯ, 
ಧಾರವಾಡ 
‘7; ಕೃಷಿ ವಿಶ್ವವಿದ್ಯಾಲಯ (Ag. Engg) ಸ್ನಾತಕ ಪದವಿ 26 
ವಿಜಯಪುರ } 
ಒಟ್ಟು 2661 2617 2603 
ಸ್ನಾತಕೋತ್ತರ ಪದವಗಳಲ್ಲ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ 
ಕ್ರಸಂ. | ವ್ಯಾಸಂಗ ಮಾಡಿದೆ. ಗಳ ಒಟ್ಟು ಸಂಚ್ಛೆ 
ಕಾಲೇಜನ್‌ ವಿವರ ಪದವಿಯೆ ವಿವರ 2016 2017 2018 
T ] ಕೃಷ ಮಹಾಸದ್ಯಾಲಯ ಧಾರವಾಡ ಸ್ಥಾತಕೋತ್ಸರ 397 332 360 
ಪದವಿ ' 
2 ಕೃಷಿ'ಮೆಹಾವಿದ್ಯಾಲಯೆ, `ವಿಜಯೆಪುರ ಸ್ಥಾತಕೋತ್ತರ ಪ" [71 702 
ಪದವಿ 
3. MBA (Agribusiness) ಸಾತಕೋತ್ತರ 27 18 17 
ಧಾರವಾಡ ಪದವಿ 


4. ಆರಣ್ಯ ಮೆಹಾವಿದ್ಯಾಲಯ ಸರಸ] ಸ್ಥಾತಕೋತ್ಸರ Og 43 
ಪದವಿ 
SUMS ತಪಾ TO 7 
RHSc, College, ಧಾರವಾಡ ಪದವಿ 3 
§—|MTech.(Food ಸ್ಥಕಾಡ್ರ್ರ 1 T 7 - ; 
Technology) RHSc. ಪದವ 
| 1 Coleg, ಧಾರವಾಡ _| _| 
ಒಟ್ಟು 625 610 381 
[ಕಸಂ] 7 ವ್ಯಾಸಂಗ ಹಾಡಿದ ವಿದ್ಯಾರ್ಥಿಗಳಿ ಒಟ್ಟು ಸಂಖ್ಯ 
ಕಾಲೇಜಸ ವಿವರ ಪದವಿಯ ವಿವರ 2016 2017 2018 
[T Agriculture ಹಹನ ಪವನ 27 a 732 733 
7 —THome Science ತಹನ್‌ಡ್‌ ಪದವ 78 37 3 
Te ತರ್‌ ಪರನ ೫ 
L Total 187 196 202 
ಕೃಷಿ ವಿಶ್ವವಿದ್ಯಾಲಯ, ರಾಯಚೂರು. - 
ಪದವಿ/ಜೋಸ್‌ ೯ನ ಶೈಕ್ನಣಿಕ ವರ್ಷ | ಶೈಜ್ಞಣಿಕ ವರ್ಷ | ಬೈಕ್ಷಣಿಪ ವರ್ಷ 
ಮಥಾವದ್ದಾಫಿಯದ ಹೆನರು ಹೆಸರು pe pe ಸ 
ಸ್ನಾತಕ ಪದವಿ ಕಾರ್ಯಾಕ್ರಮ is 
ಕೃಷಿ ಮಹಾವಿದ್ಯಾಲಯ, ರಾಯಷೊರು _] ಜ.ಎಸ್‌ನಿ.(ಅನರ್ಸ್‌) ಕೃಷಿ 363 36 40 | 
[4 ಮಹಾವಿದ್ಯಾಲಯ, ಥಾಮರಾಯೆನರುಣ ಜಎನ್‌ಸಿ. ಆನರ್ಸ್‌ ಪೈಸ FT 368 ಸ್‌ 372 
ಕೈಷಿ ಮಹಾವಿದ್ಯಾಲಯ, ಕಲಖುರಣ ಜ.ಎಸ್‌ಸಿ.(ಆನರ್ಸ್‌) ಕೃಷಿ 2೧೦ ik 244 3%} 243 
ಕೃಷಿ ತಾಂತ್ರಿಕ ಮೆಹಾವಿದ್ಯಾಲಯ, ರಾಯೆಷಾರು | ಇಟೆಕ್‌(ಕ್ಯಸಿ ತಾಂತ್ರಪತೆ I 2ರ pe py 
ಸ್ಥಾಪಪಾಡ್ತರ ನಾ ಪಯಾಣ 
£2 ಮಹಾವಿದ್ಯಾಲಯೆ, ರಾಯಜೊರು ಎಂ೦.ಎಸ್‌ಸಿ]ಕೃಷಿ) 502 5 | 2s 
ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ, ರಾಯಹೂರು'] ಎಂಚ ವ್ಯಿ ತಾರ್ರಾಕತೆ 3 | 42 | 42 
[ ಡಾಕ್ಟೊೋರಲ್‌ ಪದೆಖಿ ಕಾರ್ಯಾಕ್ರಮ N 
ಕೃಷಿ ಮಹಾವಿದ್ಯಾಲಯ, ರಾಯೆಜೊರು ಫಿಹೆಹ್‌.ಇ. (ಕ್ಯ 78 [ ಅರ 
ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ, ರಾಯಜೊರು'| ನಿಹೆಹ್‌.ಇ. (ಹ್ಯಪಿ ತಾಂತ್ರಿಕತೆ) 2೦3 ] 28 ೧8 
ನ್ನೊಮಾ' ಕೋರ್ಸ್‌ 
ಕೃಷಿ ಮಹಾವಿದ್ಯಾಲಯ, ಭೀಮರಾಯನದು ಡಪ್ಲೊಮಾ(ೈಸಿ) T fe 70 61 
[4 ಸಂಶೋಧನಾ ಪೇಂದ್ರ, ಹೆರಐ ಇಪ್ನೌಮಾ।ಕ್ಯಸಿ 7೦, 70 64] 
ಕೃಸಿ ವಿಜ್ಞಾನ ಕೇಂದ್ರ, ಜೇದರೆ ಡಪ್ಲೊಮಾ(ಕ್ಯಷಿ) CER 65 
ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ, ರಾಯೆಜೊರು |] ಇಪ್ಟೊಮಾ ಕೃಷಿ | 64 68 3] [ 
ಒಟ್ಟು) '॥6 1827 1950 


ಕೃಷಿ ಮತು ತೋಟಗಾರಿಕೆ ವಿಶವಿದಾಲಯ ಶಿವಮೊಗ 


¥- 


. 


ಕ್ರಸಂ | ವ್ಯಾಸಂಗ ಮಾಡಿದೆ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ 
ಕಾಲೇಜನ ವಿವರ 2016 2017 2018 

[8 ಅರಣ್ಯ'ಮಹಾವಿದ್ಯಾಲಯ. 63 RE 89 
ಪೊನ್ನಂಪೇಟಿ 

pA ಇಟಗಾರಕ ಮಹಾವಿದ್ಯಾವಯ, 73 7S SE 
ಮೂಡಿಗೆರೆ | 

3 ತೋಟಗಾರಿಕ ಮಹಾವಿದ್ಯಾಲಯ, 34 83 [2 

ಹಿರಿಯೂರು | |S 

4. ಕೃಷಿ ಮಹಾವಿದ್ಯಾಲಯ, ಶಿವಮೊಗ್ಗೆ 114 181 208 

5 ಡಪ್ಲಾಮಕಸ) 73 73 F 72 

[7 ಒಟ್ಟು 3೫7 325 37 


\b 


